ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ಪಿಧಾನಸಭೆ 

ಒಂಬತ್ತನೇ ಅಧಿವೇಶನ 
(ಮುಂದುವರೆದ ಉಪವೇಶನಗಳು) 
ಕಾರ್ಯಕಲಾಪಗಳ ಪಟ್ಟ 


ಸೋಮವಾರ. ದಿನಾಂಕ 28ನೇ ಮಾರ್ಚ್‌, 2೦16 
(ಸಮಯ: ಬೆಳಗ್ಗೆ 11.0೦ ಗಂಟೆ) 


( ವಿತ್ತೀಯ ಕಾರ್ಯಕಲಾಪಗಳು | 


“2016-17ನೇ ಸಾಆನ ಆಯವ್ಯಯ ಅಂದಾಜುಗಳ ಮೇಲೆ ಮುಂದುವರೆದ ಸಾಮಾನ್ಯ ಚರ್ಚೆ”. 


2. ನಿಯಮ 69ರ ಮೇರೆಗೆ ಸಾರ್ವಜನಿಕ ಮಹತ್ವದ 
ಜರೂರು ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


1 ಶ್ರೀಯುತರುಗಳಾದ ಎನ್‌.ಹೆಚ್‌. ಕೋನರಡ್ಡಿ, ಪಿ. ರಾಜೀವ್‌ ಮತ್ತು ಅರವಿಂದ ಸಿ. 


ಪಾಟೀಲ್‌ ಇವರುಗಳು - ಮಹದಾಲು ನದಿಯ ಕಳಸಾ-ಬಂಡೂರಿ ನಾಲಾ 
ಜೋಡಣೆಯಿಂದ ಮಲಪ್ರಭಾ ನದಿಯ ಕೊಳ್ಳಕ್ಕೆ ಸೀರು ಹರಿಸುವಂತೆ 25೦ಕ್ಕೂ 
ಹೆಚ್ಚು ದಿನಗಳಂದ ನಡೆಯುತ್ತಿರುವ ರೈತ ಚಳುವಳಯ ಬಣ್ಣೆ ನೀಡಿರುವ 
ಸೂಚಸೆಯ ಮೇಲೆ ಚರ್ಜೆ. 


2. ಶ್ರೀಯುತರುಗಳಾದ ಒಗದೀಶ್‌ ಶೆಟ್ಟರ್‌, ಗೋವಿಂದ ಐಂ.ಕಾರಜೋಳ. 


ಕೆ.ಜ.ಬೋಪಯ್ಯ, ಸಿ.ಟಿ.ರವಿ, ಆರ್‌.ಅಶೋಕ್‌ ಹಾಗೂ ಇತರರು - ಮೈಸೂರಿನ 
ಉದಯಗಿರಿಯ ಕ್ಯಾತಮಾರನಹಳ್ಳಯಲ್ಲ ವಾಸವಾಗಿದ್ದ ಸಾಮಾಜಕ 
ಕಾರ್ಯಕರ್ತ ರಾಜು ಎಂಬುವವರನ್ನು ಅಮಾನುಷವಾಗಿ ಕೊಲೆ ಮಾಡಲಾಗಿದ್ದು, 
ಮೃತ ರಾಜು ಕುಟುಂಬಕ್ಕೆ 2೮ ಲಕ್ಷ ರೂಪಾಂಖಗಳ ಪರಿಹಾರವನ್ನು ಸೀಡುವುದರ 
ಜೊತೆಗೆ ಕೊಲೆ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸಿ, ಕೂಡಲೇ 
ಕೊಲೆಗಡುಕರನ್ನು ಬಂಧಿಸಲು ಕ್ರಮ ಕೈಗೊಳ್ಳುವ ಬಗ್ಗೆ ನೀಡಿರುವ ಸೂಚನೆಯ 
ಮೇಲೆ ಚರ್ಚೆ. 


3. ಶ್ರೀಯುತರುಗಳಾದ ಜಗದೀಶ್‌ ಶೆಟ್ಟರ್‌, ಆರ್‌. ಅಪೊಣ್‌, ಡಾ|. ಸಿ.ಎನ್‌. 
ಅಶ್ವತ್ಥನಾರಾಯಣ, ಎಸ್‌.ಆರ್‌.ವಿಶ್ವನಾಥ್‌, ಎಸ್‌.ಮುನಿರಾಜು ಹಾಗೂ ಇತರರು - 
ಭೂಸ್ವಾಧೀಸವಿಲ್ಲದೆ ಸರ್‌.ಎ೦.ವಿಶ್ಟೇಶ್ವರಯ್ಯ. ಜ್ಞಾನಭಾರತಿ, ಬನಶಂಕರಿ 6ನೇ 
ಹಂತ ಹಾಗೂ ನಾಡಪ್ರಭು ಕೆಂಪೇಗೌಡ ಬಡಾವಣೆಗಳಗೆ ಮೂಲಭೂತ 
ಸೌಲಭ್ಯಕ್ಕಾಗಿ ಉಪಯೋಗಿಸಿಕೊಂಡ ಜಮೀನುಗಳಗೆ ಬದಲಾಗಿ ಕಾನೂನು 
ಬಾಹಿರವಾಗಿ ಅಭವ್ಯಃ ಪಡಿಸಿದ ನಿವೇಶನಗಳನ್ನು ಬಡಿಎ ನಿಯಾಮಾವಳಗಳನ್ನು 
ಗಾಳಗೆ ತೂರಿ ಹಂಚಿಕೆ ಮಾಡುತ್ತಿರುವುದು ಹಾಗೂ ಭೂಸ್ವಾಧೀನ ಪಡಿಸಿಕೊಂಡ 
ಪ್ರಕರಣಗಳಲ್ಲಿ ಪರಿಹಾರ ನೀಡುವ ಏವಿಷಯದಲ್ಲಿ ಜಡಿಎ ಅಧಿಕಾರಿಗಳು 
ಮಧ್ಯಪರ್ತಿಗಳ ಜೊತೆ ಶಾಮೀಲಾಗಿ ಸಾವಿರಾರು ಕೋಟ ಸಷ್ಣವುಂಟುಮಾಡಿರುವ 
ಬಗ್ಗೆ ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


4. ಶ್ರೀಯುತರುಗಳಾದ ಜಗದೀಶ್‌ ಪೆಟ್ಟರ್‌, ಎಸ್‌.ಸುರೇಶ್‌ ಕುಮಾರ್‌, ಸಿ.ಐ.ರವಿ, 
ಡಿ.ಎನ್‌.ಜೀವರಾಜ್‌, ಲಕ್ಷ್ಮಣ್‌ ಸಂಗಪ್ಪ ಸವದಿ ಹಾಗೂ ಇತರರು - ಶಿವಮೊಗ್ಗ ಜಲ್ಲಾ 
ಕೇ೦ದ್ರ ಸಹಕಾರಿ ಬ್ಯಾಂಕ್‌ ನಗರ ಶಾಖೆಯಲ್ಲ ನಡೆದ ನಗದು ಹಣದ ವ್ಯತ್ಯಾಸ / 
ಅಧಿಕಾರ ದುರುಪಯೋಗ ಮಾಡಿರುವವರ ಮೇಲೆ ಕಾನೂನು ಕ್ರಮ 
ಅನುಸರಿಸಲು ಆಗಿರುವ ವಿಳಂಬ ಹಾಗೂ ಸದರಿ ಪ್ರಕರಣವನ್ನು ಸಿ.ಜ.ಐ ಗೆ 
ವಹಿಸುವುದಲ್ಲದೆ ಸಹಕಾರಿ ಕಾಯ್ದೆ ಅಷ್ಟಯ ಬ್ಯಾಂಕಿನ ಆಡಳತ ಮಂಡಳಿಯನ್ನು 
ತೆಗೆದುಹಾಕಿ ಆಡಳತಾಧಿಕಾರಿಯನ್ನು ನೇಮಕ ಮಾಡುವಲ್ಲಿ ಸಕಾರ 
ವಿಫಲವಾಗಿರುವ ಬಗ್ಗೆ ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


೮. ಶ್ರೀಯುತರುಗಳಾದ ಸಿ.ಟ. ರವಿ, ಜ.ಎನ್‌. ವಿಜಯ್‌ ಕುಮಾರ್‌ ಮತ್ತು ಅನಂತ ವಿಶ್ವೇಶ್ವರ 
ಹೆಗಡ ಕಾಗೇರಿ ಇವರುಗಳು - ರಾಜ್ಯದ ಹಲವಾರು ವಿಶ್ವವಿದ್ಯಾಲಯಗಳಲ್ಲ 
ಯು.ಜಿ.ಸಿ. ನಿಯಮಗಳ ಉಲ್ಲಂಘನೆ, ವಿವಿಧ ರೀತಿಯ ವ್ಯಾಪಕ ಭ್ರಷ್ಟಾಚಾರ 
ಪ್ರಕರಣಗಳು, ಅಕ್ರಮಗಳು ಬೆಳಕಿಗೆ ಬಂದಿರುವುದರಿಂದ ಶೈಕ್ಷಣಿಕ ವಾತಾವರಣ 
ಹದಗೆಟ್ಟದ್ದು.. ಸಾರ್ವಜನಿಕರು, ವಿದ್ಯಾರ್ಥಿಗಳು ಮತ್ತು ಶಿಕ್ಷಣ ಪರಿಣಿತರು 
ಆತಂಕಕ್ಕೊಳಗಾಗಿರುವುದರಿಂದ ಸೂಕ್ತ ತಿದ್ದುಪಡಿಯ ಅಗತ್ಯವಿರುವುದರ ಬಗ್ಗೆ 
ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು :.. ಒಂಬತ್ತನೇ ಪಟ್ಟ 
ಆ) ಅಜತ ಮೂಲಕ ಉತ್ತರಿಸುವ ಪ್ರಶ್ನೆಗಳು :. ಒಂಬತ್ತನೇ ಪಟ್ಟ 


ದಡಿ ್ಯದ 


[ 4. ಸಭೆಯ ಮುಂದಿಡಲಾಗುವ ಕಾಗದ ಪತ್ರಗಳು ) 


ಕರ್ನಾಟಕ ವಿಧಾನ ಪರಿಷತ್ತಿನಿಂದ ತಿದ್ದುಪಡಿಗಳೊಂದಿಗೆ ಅಂಗೀಕಾರವಾದ 
ರೂಪದಲ್ಲರುವ 2೦16ನೇ ಸಾಅಸ ಶ್ರೀ ಮಲ್ಕೆ ಮಹದೇಶ್ವರಸ್ವಾಮಿ ಕ್ಷೇತ್ರ ಅಭವೃಧ್ಧಿ 
ಪ್ರಾಧಿಕಾರ (ತಿದ್ದುಪಡಿ) ವಿಧೇಯಕವನ್ನು ಕಾರ್ಯದರ್ಶಿಯವರು ಸಭೆಯ ಮುಂದೆ 
ಮಂಡಿಸುವುದು. 


| ೮.ಅರ್ಜಗಳನ್ನು ಒಪ್ಪಿಸುವುದು 


ಶ್ರೀ ಎನ್‌.ಹೆಜ್‌.ಶಿವಶಂಕರರೆಡ್ಗಿ (ಮಾನ್ಯ ಉಪ ಸಭಾಧ್ಯಕ್ಷರು ಹಾಗೂ ಅಧ್ಯಕ್ಷರು. 
ಅಜರ್ಜಗಳ ಸಮಿತಿ) ಅವರು ಈ ಕೆಳಕಂಡ ಅರ್ಣಗಳನ್ನು ಒಪ್ಪಿಸುವುದು. 


1 ದೇವನಹಳ್ಳಿ ತಾಲ್ಲೂಕಿನ ತಹಶೀಲ್ದಾರ್‌ ರವರು ಹಳೆಯ ದಾಖಲೆಗಳನ್ನು ತಿದ್ದಿ 
ಸರ್ಕಾರಿ ಚಾಗದಲ್ಲಿ ಬೇನಾಮಿಯಾಗಿ ಖಾತೆ ಮಾಡುತ್ತಿರುವ ಬಗ್ಗೆ; 


2. ಜೆ.ಪಿ.ನಗರ 4ನೇ ಹ೦ತದ, 4ನೇ ಮುಖ್ಯ ರಸ್ತೆಯನ್ನು ಏಕ ಮುಖ ಸ೦ಚಾರ 
ಅಥವಾ ಬ್ಯಾರಿಕೇಡ್‌ ನಿರ್ಮಾಣ ಮಾಡುವ ಬಗ್ಗೆ ; 


ಇ. ಉತ್ತರಹಳ್ಳಿ ಇಸ್ರೋ ಲೇಔಟ್‌ ಬಜ ಇರುವ ಕಾವೇರಿ ಪೈಪ್‌ ಲೈನ್‌ ರಸ್ತೆಗೆ 
ಡಾಂಬರೀಕರಣ ಮಾಡುವ ಬಗ್ಗೆ ; 


4. ಕಲಬುರಗಿ ಜಲ್ಲೆಯ ಆಳಂದ ಹುರಸಭೆ ವ್ಯಾಪ್ತಿಯಲ್ಲಿ 5ರ ಆಶ್ರಯ 
ಫಲಾನುಭವಿಗಳ ಬೋಗಸ್‌ ಆಯ್ಕೆ ಪಟ್ಟ ಸಿದ್ದಪಡಿಸಿದವರ ವಿರುದ್ಧ 
ಕ್ರಮಕ್ಕೆಗೊಳ್ಳುವ ಬಗ್ಗೆ. 


[_ 6.ವರದಿಯನ್ನೋಕ್ಬಸುವುದು ) 


ಶ್ರೀ ಹೆ.ಆರ್‌.ಲೋಖೋ (ಅಧ್ಯಕ್ಷರು. ಹಿಂದುಅದ ವರ್ಗಗಳ ಮತ್ತು 
ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿ) ಅವರು - 2೦15-16ನೇ ಸಾಅನ ಹಿಂದುಳದ 
ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿಯ ನಾಲ್ಕನೇ ವರದಿಯನ್ನು 
ಒಪ್ಪಿಸುವುದು. 


ಕೇಯಾ 


| 7. ಶಾಸನ ರಚನೆ 


ವಿಧೇಯಕವನ್ನು ಮಂಡಿಸುವುದು 


ಕರ್ನಾಟಕ ರಾಜ್ಯ ಗ್ರಾಮೀಣಾವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ವಿಶ್ವವಿದ್ಯಾಲಯ 
ವಿಧೇಯಕ, 2೦16. 


ಶ್ರೀ ಹೆಚ್‌.ಕೆ.ಪಾಟೀಲ್‌ (ಮಾನ್ಯ ಗ್ರಾಮೀಣಾಅವೃದ್ಧಿ ಮತ್ತು ಪಂಚಾಯತ್‌ರಾಜ್‌ 
ಸಚಿವರು) ಅವರು:- 
ಅ) 2೦16ನೇ ಸಾಆನ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 


ವಿಶ್ವವಿದ್ಯಾಲಯ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು; 
ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


ಎ. ಗಮನ ಸೆಳೆಯುವ ಸೂಚನೆಗಳು | 


1 ಶ್ರೀ ಕೆ.ಎಂ. ಶಿವಅಂಗೆಗೌಡ ಅವರು - ಹಾಸನ ಜಲ್ಲೆಯ ರೈತರ ಪ್ರಮುಖ 
ಬೆಳೆಯಾದ ಆಲೂಗಡ್ಡೆಯ ಜೀಜವನ್ನು ವರ್ತಕರೊಂದಿಗೆ ಶಾಮೀಲಾಗಿ ಹೆಚ್ಚನ 
ಬೆಲೆಗೆ ರೈತರಿಗೆ ಮಾರಾಟ ಮಾಡಿ ಲಕ್ಷಾಂತರ ಹಣ ಪಡೆದಿರುವ ಅಧಿಕಾರಿಗಳ 
ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ಹಾಗೂ ಅಲೂಗಡ್ಡೆ ಬೆಳೆ 
ನಾಶವಾಗಿರುವುದರಿಂದ ರೈತರಿಗೆ ಪರಿಹಾರ ನೀಡುವ ಬಗ್ಗೆ ಮಾನ್ಯ ತೋಟಗಾರಿಕಾ 
ಮತ್ತು ಕೃಷಿ ಮಾರುಕಟ್ಟೆ ಸಚಿವರ ಗಮನ ಸೆಳೆಯುವುದು. 


2. ಶ್ರೀ ಹೆಚ್‌.ಕೆ. ಕುಮಾರಸ್ವಾಮಿ ಅವರು - ಅಂಬೇಡ್ಕರ್‌ ಅಭವ್ಯದ್ಧಿ ನಿಗಮದಲ್ಲಿ 
ಪರಿಶಿಷ್ಟ ಜಾತಿ ಫಲಾನುಭವಿಗಳಗೆ ನೇರಸಾಲ ಮತ್ತು ಇತರೆ ಸಾಲ ನೀಡಿಕೆ 
ಪ್ರಮಾಣ ಕಡಿಮೆ ಆಗಿದ್ದು, ವಿಶೇಷ ಘಟಕ ಯೋಜನೆ ಅನುದಾನವನ್ನು ಬಳಸಿ 
ಫಲಾನುಭವಿಗಳಗೆ ಅನುಕೂಲ ಮಾಡಿಕೊಡುವ ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ 
ಹಾಗೂ ಹಿಂದುಳದ ವರ್ಗಗಳ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


ಡಿ. ಶ್ರೀ ಜ.ಆರ್‌. ಪಾಟೀಲ್‌ ಅವರು - ಕೋತನ ಹಿಪ್ಪರಗಾ ಮತ್ತು ನಿಂಬರ್ಗಾ ಕೆರೆ 
ಕಾಮಗಾರಿಗಳಗೆ ಕೇಂದ್ರ ಸರ್ಕಾರ ಪುರಸ್ಕೃತ 1ರ ಅಡಿಯಲ್ಲ 
ಮಂಜೂರಾಗಿದ್ದರೂ ಸಹ ರಾಜ್ಯ ಸರ್ಕಾರ ಸದರಿ ಕಾಮಗಾರಿಗಳನ್ನು ಪ್ರಾರಂಭ 
ಮಾಡಬಾರದೆಂದು ಸೂಚಿಸಿರುವುದರಿ೦ದ ಜನರಲ್ಲ ಅತಂಕ ಮೂಡಿರುವ ಬಗ್ಗೆ 
ಮಾನ್ಯ ಭಾರೀ ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


ಎರ 


- ಶ್ರೀ ಜ.ಜ. ನಿಂಗಯ್ಯ ಅವರು - ಮೂಡಿಗೆರೆ ತಾಲ್ಲೂಕು. ಬಣಕಲ್‌ ಹೋಬಳ 


ಫಲ್ಲುಣಿ ಗ್ರಾಮ ಪಂಚಾಯ್ತಿ ವ್ಯಾಪ್ತಿಯ ಬಂಕೇನಹಳ್ಳ ಗ್ರಾಮಕ್ಕೆ ಸಂಪರ್ಕಿಸುವ 
ಜಲ್ಲಾ ಪಂಚಾಯತ್‌ ರಸ್ತೆಗೆ, ಹೇಮಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಿದ್ದ 
ಸೇತುವೆಯು ಕಳೆದ ವರ್ಷ ಸುರಿದ ಭಾರಿ ಮಳೆಯಿಂದ ಕುಸಿದು ಹೋಗಿದ್ದು, 
ಕೂಡಲೇ ದುರಸ್ಥಿ ಕಾರ್ಯವನ್ನು ಪ್ರಾರಂಭಸಿ ಅಭವೃದ್ಧಿ ಪಡಿಸುವ ಬಗ್ಗೆ ಮಾನ್ಯ 
ಲೋಕೋಪಯೋಗಿ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಎಂ.ಟಿ.ಕೃಷ್ಣಪ್ಪ ಅವರು - ಚಿಕ್ಕನಾಯಕನಹಳ್ಳಿ ತಾಲ್ಲೂಕು, ಹುಳಯಾರು 
ಹೋಬಳ, ಅಂಬಾಪುರ ಗ್ರಾಮದ ಸರ್ವೆ ನಂಬರ್‌ 46 ರಲ್ಲಿನ ಮೀಸಲು ಅರಣ್ಯ 
ಪ್ರದೇಶವು ಒತ್ತುವರಿಯಾಗಿದ್ದು, ಕಂದಾಯ ಅಧಿಕಾರಿಗಳು ಯಾವುದೇ ಕ್ರಮ 
ಕೈಗೊಳ್ಳದಿರುವ ಬದ್ದೆ ಮಾನ್ವ ಕಂದಾಯ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಹೆಚ್‌ಡಿ. ರೇವಣ್ಣ ಅವರು - ಹಾಸನ ಜಲ್ಲೆಯಲ್ಲ ಮರಳು ಬೆಲೆ 


ದುಬಾರಿಯಾಗಿದ್ದು, ಬಡವರು, ಸಾಮಾನ್ಯ ಜನತೆ ಹಾಗೂ ಸರ್ಕಾರದ 
ಕಾಮಗಾರಿಗಳಗೂ ಸಹ ತುಂಬಾ ತೊಂದರೆಯಾಗುತ್ತಿರುವುದರಿಂದ ಈ ಮರಳು 
ಮಾಫಿಯಾಗಳಗೆ ಕಡಿವಾಣ ಹಾಕಲು ಸರ್ಕಾರವು ಕೈಗೊಂಡಿರುವ ಕ್ರಮದ ಬಗಣ್ಣೆ 
ಹಾಗೂ ಈ ಮೇಲ್ಕಂಡ ಅಕ್ರಮಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಲು ಸಿ.ಓ.ಡಿ 
ಅಥವಾ ಪಿ.ಜಿ.ಐ.ಗೆ ವಹಿಸುವ ವಿಷಯದ ಬಗ್ಗೆ ಮಾನ್ಯ ಗೃಹ ಸಚಿವರ ಗಮನ 
ಸೆಳೆಯುವುದು. 


. ಶ್ರೀ ಕೆ.ಎಂ.ತಿಮ್ಮರಾಯಪ್ಪ ಅವರು - ಪಾವಗಡದಲ್ಲ ಕೆ.ಎಸ್‌.ಎಸ್‌.ಐ.ಡಿ.ಸಿ ಯಿಂದ 


ಅಭಿವೃದ್ಧಿಪಡಿಸಿರುವ ಕೈಗಾರಿಕಾ ನಿವೇಶನಗಳು ಕಳಪೆ ಮಟ್ಟದಿಂದ 
ನಿರ್ಮಾಣಗೊಂಡಿರುವುದಕ್ಕೆ ಕಾರಣವಾಗಿರುವ ಗುತ್ತಿಗೆದಾರರ ಹಾಗೂ 
ಶಾಮೀಲಾಗಿರುವ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವ ಬಗ್ಗೆ ಮಾನ್ಯ 
ಸಣ್ಣ ಕೈಗಾರಿಕೆ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಬಸವರಾಜ ನೀ. ಶಿವಣ್ಣನವರ್‌ ಅವರು - ಹಾವೇರಿ ತಾಲ್ಲೂಕಿನ ದೇವಗಿರಿ 


ಗ್ರಾಮದಲ್ಲಿ ಹುಚ್ಚು ನಾಯಿ ಕಡಿತದಿಂದ ಮೃತಪಟ್ಟವರ ಕುಟು೦ಬಗಳಗೆ ಹಾಗೂ 
ಚಿಕಿತ್ಸೆ ಪಡೆದಿರುವ 12 ಕುಟುಂಬದವರಿಗೆ ಯೋಗ್ಯ ಪರಿಹಾರ ನೀಡುವ ಬಗ್ಗೆ 
ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಸಾ.ರಾ. ಮಹೇಶ್‌ ಅವರು - ದಿನಾಂಕ: 31.09.2016ಕ್ಕೆ ಕೊನೆಗೊಳ್ಳುತ್ತಿರುವ 


ಮೈಸೂರು ರೇಸ್‌ಕೋರ್ಸ್‌ನ ಗುತ್ತಿಗೆ ಅವಧಿಯ ಪರವಾನಿಗೆಯನ್ನು 
ನವೀಕರಿಸದೇ ರದ್ದುಪಡಿಸುವ ಬಣ್ಣ ಮಾನ್ಯ ಲೋಕೋಪಯೋಗಿ ಸಜಚವರ ಗಮನ 
ಸೆಳೆಯುವುದು. 


ಶ್ರೀ ಪಿ. ರಾಜೀವ್‌ ಅವರು - ಆರೋಗ್ಯ ಕವಚ 1೦8 ರಡಿ ಜ.ವಿ.ಕೆ ಕಂಪನಿಯಿಂದ 


ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳ. ಮೇಅನ ಶೋಷಣೆ ಕುರಿತು 
ಮಾಹಿತಿಗಳನ್ನು ಒದಗಿಸುವ ಬಗ್ಗೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಸಚಿವರ ಗಮನ ಸೆಳೆಯುವುದು. 


ದು ೮:೧ 


1. ಶ್ರೀ ಸಿ.ಎ. ರವಿ ಅವರು - ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವತಿಯಿ೦ದ 
ಮೊರಾರ್ಜ ವಸತಿ ಶಾಲೆಯ ಶಿಕ್ಷಕರುಗಳ ನೇಮಕ / ಪ್ರಕ್ರಿಯೆಗೆ ಸಂಬಂಧಿಸಿದಂತೆ 
ಅಗತ್ಯ ಪ್ರಮಾಣ ಪತ್ರಗಳನ್ನು ಒದಗಿಸಿದ್ದರೂ ಸಹ ನೇಮಕಾತಿ ಆದೇಶ 
ನೀಡದಿರುವುದು, ರಾಷ್ಟ್ರೀಯ ನಾಯಕರ ದಿನೋತ್ಸವಗಳಲ್ಲ ಹಾಜರಾತಿಗೆ ಸಹಿ 
ಮಾಡಿರುವ ಕಾರಣದಿಂದಾಗಿ 4೦೨ ಪ್ರಾಂಶುಪಾಲ ಶಿಕ್ಷಕ ಅಂತಿಮ ಆಯ್ಕೆ 
ಪಟ್ಟಯಂದ 28 ಜನ ಶಿಕ್ಷಕರನ್ನು ಕೈಜಟ್ಟರುವ ವಿಚಾರದ ಬಗ್ಗೆ ಮಾನ್ಯ ಸಮಾಜ 
ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


12.ಶ್ರೀ ನಾರಾಯಣಗೌಡ ಅವರು - ಕೆ.ಆರ್‌. ಪೇಟೆ ತಾಲ್ಲೂಕಿನ ಆರೋಗ್ಯ ಇಲಾಖೆಯ 
ತಾಲ್ಲೂಕು ಸಾರ್ವಜಸಿಕ ಅಸ್ಪತ್ರೆ, ಸಹಾಯಕ ಆರೋಗ್ಯ ಕೇಂದ್ರ ಮತ್ತು ಪ್ರಾಥಮಿಕ 
ಆರೋಗ್ಯ ಕೇಂದ್ರಗಳಲ್ಲಿ ಖಾಅ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವ ಬಗ್ಗೆ ಮಾನ್ಯ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


13.ಶ್ರೀ ಸಿ.ಎನ್‌. ಬಾಲಕೃಷ್ಣ ಅವರು - ಹಾಸನ ಜಲ್ಲೆಯ ಚನ್ನರಾಯಪಟ್ಟಣ ಸರ್ಕಾರಿ 
ಪ್ರಥಮ ದರ್ಜೆ ಕಾಲೇಜನಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಕಲ್ತಸಲು ಅನುದಾನ 
ಚಡುಗಡೆ ಮಾಡಿ, ಕಾಮಗಾರಿಯನ್ನು ಪ್ರಾರಂಭಿಸುವ ಬಗ್ಗೆ ಮಾನ್ಯ ಕಾಸೂನು, 
ಸಂಸದೀಯ ಮ್ಯವಹಾರಗಳು ಮತ್ತು ಉನ್ನತ ಶಿಕ್ಷಣ ಸಚಿವರ ಗಮನ 
ಸೆಳೆಯುವುದು. 


14.ಶ್ರೀ ಜೆ.ಆರ್‌. ಲೋಬೋ ಅವರು - ಮಂಗಳೂರು ನಗರದಲ್ಲ ಟ್ರಾಫಿಕ್‌ 
ನಿಯಂತ್ರಣವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಪೊಲೀಸ್‌ 
ಸಿಬ್ಬಂದಿಯನ್ನು ನಿಯೋಜಸುವ ಐಗ್ಗೆ ಮಾನ್ಯ ಗೃಹ ಸಚಿವರ ಗಮನ 
ಸೆಳೆಯುವುದು. 


1೮.ಶ್ರೀ ಗುರು ಪಾಟೀಲ್‌ ಶಿರವಾಳ್‌ ಅವರು - ಶಹಪುರ ಮತಕ್ಷೇತ್ರದ ಸುರಪುರ 
ತಾಲ್ಲೂಕು, ಎವೂರ ಗ್ರಾಮದಲ್ಲಿ ಅರಣ್ಯ ಹಕ್ಕು ಸಂರಕ್ಷಣೆ ಸಮಿತಿಯ ಕೆಲಸಗಳನ್ನು 
ತೀವ್ರಗತಿಯಲ್ಲಿ ನಿರ್ವಹಸುವ ಬಗ್ಗೆ ಮಾನ್ಯ ಅರಣ್ಯ ಸಚಿವರ ಗಮನ 
ಸೆಳೆಯುವುದು. 


ವಸ್‌. ಮೂರ್ತಿ 
ಕಾರ್ಯದರ್ಶಿ(/6 


(http:1/kla.kar.nic.inassembly/lob/lob.htm)} 


| ವಿಧಾನಸಭೆಯ ಕಾರ್ಯಕಲಾವಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 


